ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ಬೆಂಗಳೂರು ನಗರ ಸಂಚಾರಿ ಪೊಲೀಸರು ಸಂಚಾರಿ ನಿಯಮದ ಬಗ್ಗೆ 


ಶ್ರೀ ಹೆಚ್‌.ಎಂ. ರೇವಣ್ಣ (ವಿಧಾನ ಸಭೆಯಿಂದ ಚುನಾಯಿತರಾದವರು) :- 
1237 (1431) ಮಾನ್ಯ ಗೃಹ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬೆಂಗಳೂರು ನಗರ ಸಂಚಾರಿ ಪೊಲೀಸರು ಸಂಚಾರಿ ನಿಯಮ ಉಲ್ಲಂಘನೆ ಪ್ರಕರಣಗಳಲ್ಲಿ ದಿನಾಂಕ: 
01.01.2020 ರಿಂದ ದಿನಾಂಕ: 31.01.2020ರಲ್ಲಿ ಸ್ಥಳದಂಡ ವಿಧಿಸಿ ಠಾಣೆವಾರು ಸಂಗ್ರಹಿಸಿದ ದಂಡದ 
ಮೊತವೆಷ್ಟು; ಸರ್ಕಾರದ ಲೆಕ್ಕ ಶೀರ್ಷಿಕೆಗೆ ದಿನಾಂಕವಾರು ಜಮಾ ಮಾಡಿದ ವಿವರಗಳನ್ನು (ಎ) ಕ.ಸಂ, 
(ಬಿ) ಸಂಚಾರಿ ಠಾಣೆಯ ಹೆಸರು (ಸಿ) ಸ್ಥಳ ದಂಡ ವಿಧಿಸಿದ ದಿನಾಂಕ ಮತ್ತು ಸಂಗಹಿಸಿದ ಒಟ್ಟು ಹಣ (ಡಿ) 
ಸರ್ಕಾರಿ ಲೆಕ್ಕ ಶೀರ್ಷಿಕೆಗೆ ಜಮಾ ಮಾಡಿದ ಒಟ್ಟು ಹಣ ಮತ್ತು ದಿನಾಂಕ ಚಲನ್‌ ನಂ (ಇ) ಜಮಾ 
ಮಾಡಿದ ಲೆಕ್ಕ ಶೀರ್ಷಿಕೆ ಮತ್ತು ಒಟ್ಟು ಹಣ ದಿನಾಂಕ (ಎಫ್‌) ಜಮಾ ಮಾಡಿದ ದಿನಾಂಕದಂದು 
ಠಾಣಾಧಿಕಾರಿ ಬಳಿ ಇದ್ದ ಒಟ್ಟು ಹಣ (ಜಿ) ಜಮಾ ಮಾಡಿದ ನಂತರ ಠಾಣಾಧಿಕಾರಿ ಬಳಿ ಉಳಿದ ಒಟ್ಟು 
ಹಣ ಮತ್ತು ಉಳಿಕೆ ಹಣವನ್ನು ಯಾವ ದಿನಾಂಕದಂದು ಜಮಾ ಮಾಡಲಾಗಿದೆ, ಚೆಕ್‌ ನಂಬರ್‌ ಜೊತೆಗೆ 
ಐವರ ನೀಡುವುದು; 


(ಆ) ದಿನಾ೦ಕ:01.01.2019 ರಿ೦ದ 31.01.2019ರ ಅವಧಿಯಲ್ಲಿ ನಿಲುಗಡೆ ನಿಷೇಧ ಪ್ರದೇಶದಲ್ಲಿ ನಿಲ್ಲಿಸಿದ 
ವಾಹನಗಳನ್ನು ಟೋಯಿಂಗ್‌ ಮೂಲಕ ಠಾಣೆಗೆ ತೆಗೆದುಕೊಂಡು ಹೋಗಿ ಸ್ಥಳ ದಂಡ ವಿಧಿಸಿ ಸಂಗಹಿಸಿದ 
ಮೊತವೆಷ್ಟು ; ಸರ್ಕಾರದ ಲೆಕ್ಕ ಶೀರ್ಷಿಕೆಗೆ ಜಮಾ ಮಾಡಿದ ಠಾಣಾವಾರು ವಿವರಗಳನ್ನು (ಎ) ಕ.ಸಂ. (ಬಿ) 
ಸಂಚಾರಿ ಠಾಣೆಯ ಹೆಸರು (ಸಿ) ಸ್ಥಳ ದಂಡ ವಿಧಿಸಿದ ದಿನಾಂಕ ಮತ್ತು ಸಂಗಹಿಸಿದ ಒಟ್ಟು ಹಣ (ಡಿ) 
ಸರ್ಕಾರಿ ಲೆಕ್ಕ ಶೀರ್ಷಿಕೆಗೆ ಜಮಾ ಮಾಡಿದ ಒಟ್ಟು ಹಣ ಮತ್ತು ದಿನಾಂಕ ಚಲನ್‌ ನಂ (ಇ) ಜಮಾ 
ಮಾಡಿದ ಲೆಕ್ಕ ಶೀರ್ಷಿಕೆ ಮತ್ತು ಒಟ್ಟು ಹಣ ದಿನಾಂಕ (ಎಫ್‌) ಜಮಾ ಮಾಡಿದ ದಿನಾಂಕದಂದು 
ಠಾಣಾಧಿಕಾರಿ ಬಳಿ ಇದ್ದ ಒಟ್ಟು ಹಣ (ಜಿ) ಜಮಾ ಮಾಡಿದ ನಂತರ ಠಾಣಾಧಿಕಾರಿ ಬಳಿ ಉಳಿದ ಒಟ್ಟು 
ಹಣ ಮತ್ತು ಉಳಿಕೆ ಹಣವನ್ನು ಯಾವ ದಿನಾಂಕದಂದು ಜಮಾ ಮಾಡಲಾಗಿದೆ ಎಂಬ 
ವಿಷಯಗಳೊಂದಿಗೆ ವಿವರ ನೀಡುವುದು? 


